ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾ೦ಕ ೦8ನೇ ಜುಲೈ. OS) 
(ಸಮಯ: ಬೆಳಗ್ಗೆ 10.೦೦ ಗಂ೦ಟೆಗೆ) 


1. ವಿತ್ರೀಯ ಕಾರ್ಯಕಲಾಪಗಳು | 


ಅ) 2೦15-16ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಚರ್ಚೆ. ಸರ್ಕಾರದ 
ಉತ್ತರ ಮತ್ತು ಮತಕ್ಕೆ ಹಾಕುವುದು; 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
20 ಲೋಕೋಪಯೋಗಿ 


ಆ) 2೦15-16ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ನಡೆದ ಚರ್ಚೆಗೆ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು: 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦೨ ಸಹಕಾರ 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯಗಳ ಖಗೆ ಅಲ ಕಾಲಾವಧಿ ಚರ್ಚೆ ` 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಗೋವಿಂದ ಎ೦.ಕಾರಜೋಳ., 
ಬಸವರಾಜ ಬೊಮ್ಮಾಯಿ. ಲಕ್ಷ್ಮಣ ಸಂಗಪ್ಪ ಸವದಿ, ಎ.ಎಸ್‌. ಪಾಟೀಲ್‌(ನಡಹಳ್ಳ), 
ಎನ್‌.ಹೆಚ್‌. ಕೋನರೆಡ್ಡಿ ಹಾಗೂ ಇತರರು ಹೈದ್ರಾಬಾದ್‌-ಕರ್ನಾಟಕ ಕಲಂ೦-371(ಜೆ) 
ಹಾಗೂ ಡಾ ಡಿ.ಎಂ. ನಂಜುಂಡಪ್ಪ ಸಮಿತಿಯ ವರದಿ ಸಮರ್ಪಕವಾಗಿ 
ಅನುಷ್ಠಾನವಾಗದೇ ಇರುವುದರಿಂದ ಉತ್ತರ ಕರ್ನಾಟಕದ 138 ಜಲ್ಲೆಗಳಗೆ 
ಅನ್ಯಾಯವಾಗುತ್ತಿರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ. ಜ.ಜಬ.ನಿಂಗಯ್ಯ, ಕೆ.ಜಿ.ಬೋಪಯ್ಯ. 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಿ.ಟ.ರವಿ ಹಾಗೂ ಇತರರು ಕೊಡಗು. ಚಿಕ್ಕಮಗಳೂರು, 
ಶಿವಮೊಗ್ಗ, ಹಾಸನ ಮತ್ತು ಕಾರವಾರ ಜಲ್ಲೆಗಳ್ಲ ಬದ್ದ ಭಾರೀ ಮಳೆ ಮತ್ತು 
ಬರುಗಾಳಯುಂದಾಗಿ ಬೆಳೆ ನಾಶವಾಗಿ ರೈತರಿಗೆ ಉ೦ಟಾಗಿರುವ ನಷ್ಟಕ್ಕೆ ಪರಿಹಾರ 
ನೀಡಲು ವಿಶೇಷ ಪ್ಯಾಕೇಜ್‌ ಘೋಷಿಸುವಂತೆ ಪ್ರಸ್ತಾಪಿಸಿರುವ ಸೂಚನೆಯ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ವೈ.ಎಸ್‌.ವಿ. ದತ್ತ. ಹೆಚ್‌.ಡಿ.ರೇವಣ್ಣ. 
ಡಿ.ಸಿ.ತಮ್ಮಣ್ಣ, ಎನ್‌.ಹೆಚ್‌. ಕೋನರೆಡ್ಡಿ ಹಾಗೂ ಇತರರು ರಾಜ್ಯದ 13 ಜಿಲ್ಲಾ ಹಾಲು 
ಒಕ್ಕೂಟಗಳ ವ್ಯಾಪ್ಟ್ತಿಯಲ್ಲ 15೦೦೦ ಮೆಟ್ರಕ್‌ ಟನ್‌ ಹಾಅನ ಪುಡಿ ದಾಸ್ತಾನಿರುವುದರಿ೦ದ 
ಕೋಟ್ಯಂತರ ರೂಪಾಯಿಗಳು ನಷ್ಟವಾಗುತ್ತಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 


ಸ್ನ 

4. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಅಶೋಕ ಖೇಣಿ ಹಾಗೂ ಸಿ.ಟ.ರವಿ 
ಅವರುಗಳು ರಾಜ್ಯದಲ್ಲ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಪ್ರವೃತ್ತಿಯನ್ನು 
ತಡೆಗಟ್ಟಲು ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲವಾಗುವಂತಹ ನೀತಿಯನ್ನು 
ಕಟ್ಟುನಿಟ್ಟಾಗಿ ಜಾರಿಗೆ ತರದಿರುವ ವಿಷಯದ ಮೇಲೆ ನೀಡಿರುವ ಸೂಚನೆಯ ಮೇಲೆ 


ಚರ್ಚೆ. 
ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಇತರ . 
ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕ, ೭೦1ರ 
ಶ್ರೀ ಕೃಷ್ಣ ಬೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ 
ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) ವಿಧೇಯಕ, ೭೦1೮ 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷ ಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು, 


4. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಎಂಟನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಎ೦ಟನೇ ಪಟ್ಟ 


ರ. ಗಮನ ಸೆಳೆಯುವ ಸೂಚನೆಗಳು 


1 ಕ್ರೀ ಯು.ಜ.ಬಣಕಾರ ಅವರು ಹಾವೇರಿ ಅಲ್ಲೆ ಹಿರೇಕೆರೂರ ತಾಲ್ಲೂಕು ಹಿರೇಮೊರಬ 
ಗ್ರಾಮದ ಪ್ರೌಢಶಾಲೆಯನ್ನು ಮುಚ್ಚಿರುವುದರಿಂದ ವಿದ್ಯಾರ್ಥಿಗಳಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ 
ಗಮನ ಸೆಳೆಯುವುದು. 


2. ಕ್ರೀ ವಿ.ಸುನೀಲ್‌ಕುಮಾರ್‌ ಅವರು ನೂತನವಾಗಿ ರಚನೆಯಾಗಿರುವ ಗ್ರಾಮ 
ಪಂಚಾಯತಿಗಳಗೆ ಕಟ್ಟಡ ಹಾಗೂ ಸಿಬ್ಬಂದಿಗಳ ಕೊರತೆಯುಂದ ಆಡಳತಾತ್ವಕ ತೊಂದರೆ 
ಉಂಟಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ 
ಗಮನ ಸೆಳೆಯುವುದು. 

ಸಾ.ಶಿ ನೆಣ. 


ಕಿ 


. ಶ್ರೀ ಜಿ.ಎಸ್‌. ಪಾಟೀಲ್‌ ಅವರು 2೦13-14ನೇ ಸಾಅನಲ್ಲ ಗದಗ ಜಲ್ಲೆಯಲ್ಲನ ಪೌಢ 


ಶಾಲೆಗಳ ಆರ್‌.ಎಂ.ಎಸ್‌.ಎ ಯೋಜನೆಯಡಿ ಮಂಜೂರಾದ ಕಟ್ಟಡ ಕಾಮಗಾರಿಗಳು 
ಸಂಪೂರ್ಣ ಸ್ಥಗಿತಗೊಂಡಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಎ೦ಂ.ತಿಮ್ಮರಾಯಪ್ಪ ಅವರು ಪಾವಗಡ ತಾಲ್ಲೂಕಿನಲ್ಲಿ ಗುರುತಿಸಲಾಗಿರುವ 


ಜೀತದಾರರನ್ನು ಜೀತದಿ೦ದ ಮುಕ್ತಿಗೊಳಸಿ, ಪುನರ್‌ ವಸತಿ ಸೇರಿದಂತೆ ಇನ್ನಿತರೆ 
ಸೌಲಭ್ಯವನ್ನು ಕಲ್ಪಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಜಿ.ಬೋಪಯ್ಯ ಅವರು ಮಡಿಕೇರಿ ಜಲ್ಲಾ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ 


ಬ 
ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ 


ಗಮನ ಸೆಳೆಯುವುದು. 


. ಶ್ರೀಮತಿ ಶಾರದಾ ಪೂರ್ಯ ನಾಯ್‌, ಶ್ರೀ ಪಿಳ್ಳಮುನಿಶಾಮಪ್ಪ ಮತ್ತು ಶ್ರೀ ಎಂ.ರಾಜಣ್ಣ 


ಅವರುಗಳು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಠ ಪಂಗಡಗಳ ಪಿ.ಯು.ಸಿ. 
ವಿದ್ಯಾರ್ಥಿಗಳು ಸಕಾಲದಲ್ಲ ಹಾಸ್ಟೆಲ್‌ ಸೌಲಭ್ಯವನ್ನು ಪಡೆಯಲು ತೊಂದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಎ೦.ಟ.ಕೃಷ್ಣಪ್ಪ ಅವರು ತುಮಕೂರು ಜಲ್ಲೆ ತುರುವೇಕೆರೆ ತಾಲ್ಲೂಕಿನ ಕಸಬಾ 


ಹೋಬಳ ಮಲ್ಲಾಘಟ್ಟ ಕೆರೆಯು ಮೀನು ಸಾಕಾಣೆಕೆಂಯಂ೦ದಾಗಿ ಕಲುಷಿತಗೊಂಡಿರುವ ಬಗ್ಗೆ 
ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ 
ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಸಿ.ಎನ್‌.ಬಾಲಕೃಷ್ಣ. ವೈ.ಎಸ್‌.ವಿ. ದತ್ತಾ. ಹೆಚ್‌.ಕೆ. ಕುಮಾರಸ್ವಾಮಿ. 
ಕೆ.ಎಂ.ಶಿವಅಂಗೇಗೌಡ ಮತ್ತು ಬ.ಬ. ನಿಂಗಯ್ಯ ಅವರುಗಳು ಹಾಸನ ಜಲ್ಲೆಯಾದ್ಯ೦ಂತ 
ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿರುವ ಬಗ್ಗೆ ಮಾನ್ವ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


. ಶ್ರೀ ಪಿ.ರಾಜೀವ್‌ ಅವರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ-1 ಮತ್ತು ೨ರ ಹಂತದಲ್ಲ 


ಕುಡಚಿ ಮತಕ್ಷೇತ್ರದಲ್ಲ ಯಾವುದೇ ರಸ್ತೆ ಅಭವೃದ್ಧಿಪಡಿಸದಿರುವುದರಿ೦ಂದ ಈ ಸಾಅನಲ್ಲ 
3ನೇ ಹ೦ತದಲ್ಲ ಕಾಗವಾಡ- ಕಲಾದಗಿ ಹಾಗೂ ಮಂಗಸೂಳ್ಳ-ಲಕ್ಷ್ಮೀಶ್ವರ ರಸ್ತೆಗಳನ್ನು 
ಅಭಿವೃದ್ದಿಪಡಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


10.ಶ್ರೀ ಹೆಚ್‌.ಎಸ್‌.ಶಿವಶ೦ಕರ ಅವರು ಹರಿಹರ ನಗರದಲ್ಲಿ. ಹಾದು ಹೋಗಿರುವ 


ಜೀರೂರು-ಸಮಸಗಿ ರಾಜ್ಯ ಹೆದ್ದಾರಿ ರಸ್ತೆಯನ್ನು 4 ಪಥದ ರಸ್ತೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 


ಮ 


. ಶ್ರೀ ಶಿವಾನಂದ ಎಸ್‌.ಪಾಟೀಲ್‌ ಅವರು ಬಸವನ ಬಾಗೇವಾಡಿ ವಿಧಾನಸಭಾ 


ಕೇತ್ರದಲ್ಲಿ ಹೊಸದಾಗಿ ಮೇಲ್ಬರ್ಜೆಗೇರಿಸಿರುವ ನಿಡಗುಂದಿ ಮತ್ತು ಮನಗೂಆ ಹೋಬಳ 
ಕೇಂದ್ರಗಳಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಸುವಲ್ಲ ವಿಳ೦ಂಬವಾಗಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


"ಶ್ರೀ ಸಂಜಯ ಜ.ಪಾಟೀಲ್‌ ಅವರು ಅಲ್ಪಸಂಖ್ಯಾತ ಸ್ಥಾನಮಾನ ಪಡೆದ ಪ್ರಾಥಮಿಕ 


ಹಾಗೂ ಪ್ರೌಢ ಶಿಕ್ಷಣ ಸ೦ಸ್ಥೆಗಳಗೆ ಅನ್ವಯಿಸುವಂತೆ ವಿಧಿಸಿರುವ ಷರತನ್ನು ತಾಂತ್ರಿಕ 
ಶಿಕ್ಷಣ ಸ೦ಸ್ಥೆಗಳಗೂ ಅನ್ವಯವಾಗುವಂತೆ ಜಾರಿಗೊಳಸುವ ಬಗ್ಗೆ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಐಎ೦.ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆಯ ಚಿಂತಾಮಣಿ ತಾಲ್ಲೂಕಿನಲ್ಲಿ 


2೦14-15ನೇ ಸಾಅನಲ್ಲಿ ಮಂಜೂರಾದ 14 ಶುದ್ಧ ಕುಡಿಯುವ ನೀರಿನ ಘಟಕಗಳು 
ಕಾರ್ಯಾರಂಭ ಮಾಡದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


.ಡಾ॥ ವಿಶ್ವನಾಥ ಈ. ಪಾಟೀಲ್‌ ಅವರು ಬೆಳಗಾವಿ ಜಲ್ಲೆಯ ಬೈಲಹೊಂಗಲ ಮತಕ್ಷೇತ್ರ 


ವ್ಯಾಪ್ತಿಯಲ್ಲನ ಚಚಡಿ ಮತ್ತು ಮುರಗೋಡ ಏತ ನೀರಾವರಿ ಯೋಜನೆಗಳ ಅನುಷ್ಠಾನ 
ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಸಿದ್ದು ಬಿ. ನ್ಯಾಮಗೌಡ ಅವರು ಬಾಗಲಕೋಟಿ ಜಲ್ಲೆ ಜಮಖಂಡಿ ಪಟ್ಟಣದಲ್ಲಿ 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳಗೆ 
ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಪ್ರತಾಪಗೌಡ ಪಾಟೀಲ್‌ ಅವರು ಕೃಷ್ಣಾ ಬಲದಂಡೆ ಮುಖ್ಯ ಕಾಲುವೆಯಿಂದ 5-ಎ 


ಶಾಖಾ ಕಾಲುವೆ ನಿರ್ಮಾಣ ಯೋಜನೆಯನ್ನು ಜಾರಿಗೊಳಸುವ ಬಗ್ಗೆ ಮಾನ್ಯ ಭಾರೀ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಯುವ: 


. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ. ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು 


ಕೆ.ಎಂ.ಶಿವಅಂಗೇಗೌಡ ಅವರುಗಳು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕು 
ವ್ಯಾಪ್ತಿಯ ಬಹುತೇಕ ಗ್ರಾಮಗಳಗೆ ಬಹುಗ್ರಾಮ ಕುಡಿಯುವ ನೀರು 
ಯೋಜನೆಯಡಿಯಲ್ಲ ಸೌಲಭ್ಯ ಕಲ್ಪಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಕ್ರೀ ಯಶವಂತರಾಯಗೌಡ ವಿ. ಪಾಟೀಲ್‌ ಅವರು 1೨೨9ರಲ್ಲಿ ಮಹಾರಾಷ್ಟ್ರ ರಾಜ್ಯದ 


ಉಸ್ಥಾನಾಬಾದ್‌ ಮತ್ತು ಲಾತೂರು ಜಲ್ಲೆಗಳಲ ಸಂಭವಿಸಿದ ಭೀಕರ ಭೂಕಂಪ ದಿಂದ 
ವಿಜಯಪುರ ಜಲ್ಲೆಯ ಇಂಡಿ ತಾಲ್ಲೂಕಿನ ಖೇಡಗಿ ಮತ್ತು ಚಿಕ್ಕಮಣ್ಣೂರು ಗ್ರಾಮಗಳ 
ಮನೆಗಳು ಪಿಥಿಲಗೊಂಡಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ಮೋ,. 


ಬ ಕ 


19.ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆ ಬಾಗೇಪಲ್ಲ ಮತ್ತು ಗುಡಿಬಂಡೆ 


2೦. 


21. 


ಅಲದ. 


23. 


24. 


2೨5, 


268. 


ತಾಲ್ಲೂಕುಗಳಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲ 


ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆಯಿಂದ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗೋವಿಂದ ಎಂ.ಕಾರಜೋಳ ಅವರು ಮುಧೋಳ ತಾಲ್ಲೂಕಿನ ಉನ್ನತ ಶಿಕ್ಷಣ 
ಪಡೆಯುವ ವಿಕಲಚೇತನರಿಗೆ ಶಿಕ್ಷಣ ಶುಲ್ಗವನ್ನು ಮರು ಪಾವತಿ ಮಾಡದಿರುವ ಬಗ್ಗೆ ಮಾನ್ಯ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 


ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡ ಜಲ್ಲೆಯಲ್ಲ ಸಿಬ್ಬಂದಿಗಳ 
ಕೊರತೆಯಿಂದಾಗಿ ಆಧಾರ್‌ ಕಾರ್ಡ್‌ ವಿತರಣೆಗೆ ಅಡಚಣೆಯಾಗಿರುವುದರಿಂದ 
ಸಾರ್ವಜನಿಕರಿಗೆ ಉಂಟಾಗಿರುವ ತೊಂದರೆಯ ಬಗಣ್ಣೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಎನ್‌.ಹೆಚ್‌.ಕೋನರೆಡ್ಡಿ ಅವರು ನಗರ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿ ಮತ್ತು 
ನೇಮಕಾತಿ ನಿಯಮಾವಆ 2೦1೦ಕ್ಕೆ ತಿದ್ದುಪಡಿ ತರುವ ಬಗ್ಗೆ ಮಾನ್ಯ ಪೌರಾಡಳತ, 
ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ 
ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌. ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರಾಗಿರುವ 
ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾಮಗಾರಿಗಳು ಕಳಪೆ ಗುಣಮಟ್ಟದ್ದಾಗಿರುವ ಬಗ್ಗೆ 
ಹಾಗೂ ಐದು ಹೊಸ ಘಟಕಗಳನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯದ್ಧಿ 
ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ದೊಡ್ಡನಗೌಡ ಹೆಚ್‌.ಪಾಟೀಲ್‌ ಅವರು ಜಳೆಕಲ್‌ ಗ್ರಾಮದಲ್ಲಿ ಎರಡು ಗುಂಪಿನ 
ನಡುವೆ ನಡೆದ ಘರ್ಷಣೆಯಲ್ಲಿ ನಿರಪರಾಧಿಗಳ ಮೇಲೆ ಸುಳ್ಳು ಪ್ರಕರಣ ದಾಖಅಸಿರುವ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


ಡಾ| ಎ.ಬಿ. ಮಾಲಕರೆಡ್ಡಿ ಅವರು ಯಾದಗಿರಿ ಜಲ್ಲೆಯಲ್ಲ ಅನಾವೃಷ್ಟಿಯಿ೦ದಾಗಿ ರೈತರು 
ಗುಳೆ ಹೋಗುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಎಂ.ಶಿವಅಂಗೇಗೌಡ ಅವರು ರೈತರು ತುಂಡು ಭೂಮಿಯನ್ನು ಮಾರಾಟ ಮತ್ತು 
ವಿಭಾಗ ಮಾಡಿಕೊಳ್ಳುವ ಪ್ರತಿ ಜಮೀನಿಗೆ ಖಾತೆ ಮಾಡಿಸುವಾಗ 12೦೦ರೂ.ಗಳನ್ನು 
ಪಾವತಿಸಬೇಕಾಗಿರುವುದರಿ೦ದ ರೈತರಿಗೆ ಉಂಬಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಎಂ.ಗುರುರಾಣ 
ಕಾರ್ಯದರ್ಶಿ 


| 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. | 


